ಅದನ್ನು ಪ್ರಮಾಣೀಕರಿಸುವುದು 
ಹೇಗೆ 


ಶೈಲೇಶ್‌ ಶಿರಾಲಿ ಈ ಸರಣೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಟಾಲೆಮಿಯ ಪ್ರಮೇಯವನ್ನು ಮಂಡಿಸಿ 
ಸಾಧಿಸಿದೆವು. ಅಲ್ಲದೆ ಪ್ರಮೇಯದ ಕೆಲವು ಸೊಗಸಾದ ಅನ್ನ್ವಯಗಳನ್ನೂ ಪ್ರದರ್ಶಿಸಿದೆವು. 
“ಅದನ್ನು ಸಾಧಿಸುವುದು ಹೇಗೆ” ಧ್ಯ ಸರಣಿಯಲ್ಲಿ ನಾವು ಅಂತಹ ಮತ್ತಷ್ಟು ಅನ್ವಯಗಳ ಅಧ್ಯಯನವನ್ನು ಕೈಗೊಳ್ಳಲಿದ್ದೇವೆ. 
ಎಂಬ ಮೇ ಪದಸದಯ ನಿ ಅಲದೆ ಟಾಲೆಮಿಯ ಪ್ರಮೇಯಕ್ಕೆ ಸಂಬಂಧಿಸಿದಂತಹ ಮತ್ತು ಪ್ರಾಚೀನ ಭಾರತದ 
ಸಂಚಿಕಯುಧ್ಧಿ ನಾವು ಟಾಲಮಿಯ ಗಣ್ಣಿತಜ್ಯರಾದ ಬ್ರಹ್ಮಗುಪ್ಪ (7ನೆಯ ಶತಮಾನ), ಮಹಾವೀರ (9ನೆಯ ಶತಮಾನ) ಮತ್ತು 
ಅನ್ಹಯಗಳನ್ನು ಚರ್ಚಿಸುತ್ತೇವೆ. ಪರಮೇಶ್ವರ (15ನೆಯ ಶತಮಾನ) ಇವರುಗಳ ಹೆಸರಿಗೆ ಸಂಬಂಧಿಸಿದ 
ಪ್ರಮೇಯವೊಂದನ್ನು ಸಹ ಠಃ ಸರಣಿಯಲ್ಲಿ ಮಂಡಿಸಿ ಸಾಧಿಸಲಿದ್ದೇವೆ. 


ಟಾಲೆಮಿಯ ಪ್ರಮೇಯವು ಹೀಗೆ ಹೇಳುತ್ತದೆ (ಚಿತ್ರ 1 ನೋಡಿ): 


18 

೭ 
59 
K 
D 
4) 


ಪ್ರಮೇಯ 1 (ಅಲೆಕ್ಸಾಂಡ್ರಿಯಾದ ಟಾಲೆಮಿ): ABD ಯು ಒಂದು ಚಕ್ರೀಯ 
ಚತುರ್ಭುಜವಾಗಿದ್ದರೆ ಆಗ ಈ ಸಮತೆಯು ಕಂಡುಬರುತ್ತದೆ: 


AB-CD+BC-AD=AC.BD 


ಚಿತ್ರ1. ಟಾಲೆಮಿಯ ಪ್ರಮೇಯ 


ಟಾಲೆಮಿಯ ಪ್ರಮೇಯದ ಕೆಲವು ಅನ್ವಯಗಳು 


ಟಾಲೆಮಿಯ ಪ್ರಮೇಯದ ಮತ್ತಷ್ಟು ಅನ್ನಯಗಳನ್ನು ಈ ಕೆಳಗೆ ಪ್ರದರ್ಶಿಸುತ್ತಿದ್ದೇವೆ 
(ಹಿಂದಿನ ಸಂಚಿಕೆಯಲ್ಲಿ ಇಂತಹ ಕೆಲವು ಅನ್ವಯಗಳನ್ನು ಚರ್ಚಿಸಿದೆವು). 
ಮೊದಲನೆಯದು ಎಲ್ಲ ಪ್ರಮೇಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಮೇಯದ 


ಸಾಧನೆಯಾಗಿದೆ. 
ಮುಖ್ಯಪದಗಳು: ಟಾಲೆಮಿ ಸದೃಶ ತ್ರಿಭುಜ, ಬಿಂದುವೊಂದರ ಸಾಮರ್ಥ್ಯ 


ಅಟ್‌ ರೈಟ್‌ ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 (57 


58 


N 


ಚಿತ್ರ 2. ಟಾಲೆಮಿಯ ಪ್ರಮೇಯದ ಅನ್ವಯ: ಪೈಥಾಗೊರಸ್‌ ಪ್ರಮೇಯದ ಪ್ರಮಾಣೀಕರಣ 


ಪ್ರಮೇಯ 2 (ಪೈಥಾಗೊರಸ್‌): ABC ಒಂದು ಲಂಬಕೋನ ತ್ರಿಕೋನವಾಗಿದ್ದು, ಶೃಂಗ € ಯಲ್ಲಿ ಲಂಬಕೋನ ಇರಲಿ. ಆಗ 


+c =a. 


ಸಾಧನೆ: D ಬಿಂದುವನ್ನು ಗುರುತಿಸಿ ಮತ್ತು ಆ ಬಿಂದುವನ್ನು ಸೇರಿಸಿಕೊಂಡು ABDC ಆಯತಾಕಾರವನ್ನು ರಚಿಸಿರಿ. (ತುದಿಗಳ 
ಚಕ್ರೀಯ ಕ್ರಮವನ್ನು ಗಮನಿಸಿ. ಅದು ABDC ಆಗಿರುತ್ತದೆ. ABCD ಅಲ್ಪ. ಚಿತ್ರ 2 ನೋಡಿರಿ). ABD೦ ಯು 
ಚಕ್ರೀಯವಾಗಿರುವುದರಿಂದ (ಆಯತಾಕಾರವು ಸ್ವಗುಣದಿಂದಲೇ ಚಕ್ರೀಯವಾಗಿ ಇದ್ದೇ ಇರುತ್ತದೆ), ಟಾಲೆಮಿಯ ಪ್ರಮೇಯವು ಅದಕ್ಕೆ 
ಅನ್ವಯವಾಗುತ್ತದೆ. 


ಟಾಲೆಮಿಯ ಪ್ರಮೇಯದ ಪ್ರಕಾರ AB: CD + AC: BD = BC: AD. 


AB = CD, AC = BD ಮತ್ತುAರD = BC ಆಗಿರುವುದರಿಂದ (ಇವೆಲ್ಲವೂ ಏಕೆಂದರೆ ABD€ ಯು ಒಂದು 
ಆಯತಾಕಾರವಾಗಿದೆ) AB? + AC? = BC?, ಎಂದರೆ, + ೧ ೧. | 


ಕೊಸೈೆನ್‌ ನಿಯಮ: ಮೇಲಿನದನ್ನು ಕೊಂಚ ಬದಲಾಯಿಸಿದರೆ ಕೊಸೈೆನ್‌ ನಿಯಮದ ಪ್ರಮಾಣೀಕರಣವು ದೊರಕುತ್ತದೆ. 


ಪ್ರಮೇಯ 3 (ಕೊಸೈನ್‌ ನಿಯಮ): ABC ಒಂದು ಯಾದ್ಯಚ್ಞಿಕ (ಅರ್ಬಿಟ್ರಿರಿ) ತ್ರಿಕೋನವಾಗಿರಲಿ. ಆಗ ಈ ಸಂಬಂಧವು 
ಗೋಚರವಾಗುತ್ತದೆ: 
aA =b?+c?-—2bccosA. 


ಸಾಧನೆ: ABDC ಒಂದು ಸಮದ್ದಿಬಾಹು ತ್ರಾಪಿಜ್ಯ ವಾಗುವಂತೆ ಆ ಬಿಂದುವನ್ನು ಗುರುತಿಸಿರಿ ಹಾಗೂ AB || CD, AC = BD ಮತ್ತು 
LCAB = 2DBA ಆಗಿರಲಿ. ತುದಿಗಳ ಚಕ್ರೀಯ ಕ್ರಮವನ್ನು ಮತ್ತೆ ಗಮನಿಸಿ. ಅದು ABDC ಆಗಿರುತ್ತದೆ. ABCD ಅಲ್ಪ. ಚಿತ್ರ 3 
ನೋಡಿರಿ). ABDC ಯು ಸಮದ್ದಿಬಾಹು ತ್ರಾಪಿಜ್ಯ ವಾಗಿರುವುದರಿಂದ, ಅದು ಚಕ್ರೀಯ; ಆದ್ದರಿಂದ ಟಾಲೆಮಿಯ ಪ್ರಮೇಯವು ಅದಕ್ಕೆ 
ಅನ್ವಯವಾಗುತ್ತದೆ. 


AD = BC ಮತ್ತುC = BD ಆಗಿರುವುದರಿಂದ, BC? = AC? + AB - CD, ಅಥವಾ? = 1 +c-CD. 


A ಮತ್ತುಔ ಗಳಿಂದ €D ರೇಖೆಗೆ ಲಂಬರೇಖೆಗಳನ್ನು ಎಳೆಯುವುದರ ಮೂಲಕ (ನೋಡಲು ಗೋಜಲು ಗೋಜಲಾಗುವುದನ್ನು 
ತಪ್ಪಿಸುವ ಸಲುವಾಗಿ ಆ ರೇಖೆಗಳನ್ನು ಲಘುವಾದ ಬಣ್ಣಗಳಲ್ಲಿ ಎಳೆಯಲಾಗಿದೆ) ಈ ಕೆಳಕಂಡ ಸಂಬಂಧ ನಿಶ್ಚಿತವಾಗಿ ಮೂಡುತ್ತದೆ 


CD — AB = 2ACcos 2ACD, 
ಹಾಗೂ 2೦D ಮತ್ತು CAB ಗಳು ಪರಿಪೂರಕ ಕೋನಗಳಾಗಿರುವುದರಿಂದ, ನಿಯಮಾನುಸಾರ CD = c- 2bcosA 
ಆಗುತ್ತದೆ. ಆದ್ದರಿಂದ, ನಾವು ಸಾಧನೆ ಮಾಡಲು ಹೊರಟ ೧? = ಶರ? +೭ - 2b 0s A ಸಾಧನೆ ಸಂಪನ್ನವಾಯಿತು. | 


ನಮ್ಮ ಮೂರನೆಯ ಅನ್ವಯವು ತ್ರಿಕೋನ ಮಿತಿಯ ಎರಡು ಪ್ರಮುಖ ಸಮೀಕರಣಗಳ ಪ್ರಮಾಣೀಕರಣವನ್ನು ಒಳಗೊಂಡಿರುತ್ತದೆ; 
ಅವೆಂದರೆ ಸೈನ್‌ ಮತ್ತು ಕೊಸೈನ್‌ ಫಲನಗಳಿಗೆ ಸಂಬಂಧಿತವಾದ ಸಂಕಲನ ಮತ್ತು ವ್ಯವಕಲನ ನಿಯಮಗಳು. ಐತಿಹಾಸಿಕವಾಗಿ, 
ಟಾಲೆಮಿಯು ತ್ರಿಕೋನಮಿತಿಯ ಫಲನಗಳ ಮೌಲ್ಯಗಳ ಪಟ್ಟಿ ತಯಾರಿಸಲು ತನ್ನ ಪ್ರಮೇಯವನ್ನು ಬಳಸಿದ್ದು ಈ ಮಾರ್ಗದ 
ಮೂಲಕವೆ. ಆದ್ದರಿಂದ ಈ ಅಧ್ಯಯನವು ಚರಿತ್ರೆ ಮತ್ತು ಗಣಿತದ ಅಧ್ಯಯನಕಾರರಿಬ್ಬರಿಗೂ ಆಸಕ್ತಿದಾಯಕವಾಗಿದೆ. ಅದನ್ನು 
ಕೈಗೊಂಡ ಕ್ರಮ ಇಂತಿದೆ: 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


ಚಿತ್ರ 3. ಟಾಲೆಮಿಯ ಪ್ರಮೇಯದ ಅನ್ವಯ 11: ಕೊಸೈನ್‌ ನಿಯಮದ ಸಾಧನೆ 


D 


c 
BD=1,ZABD =x, 2DBC =y BC=1,ZABC =x, DBC =y 
ಚಿತ್ರ4. ಸೈನ್‌ ಫಲನಕ್ಕೆ ಸಂಕಲನ ಮತ್ತು ವ್ಯವಕಲನ ನಿಯಮಗಳ ನಿಷ್ಟನ್ನ 


ಸೈನ್‌ ಫಲನಕ್ಕೆ ಸಂಕಲನ ಮತ್ತು ವ್ಯವಕಲನ ನಿಯಮಗಳು 


ರೇಖಾಗಣಿತ-ತ್ರಿಕೋನಮಿತಿಗಳಿಂದ ಮತ್ತೆ ಮತ್ತೆ ನಾವು ಬಳಸುವ ಏಕೈಕ ಫಲಿತಾಂಶವೆಂದರೆ ಇದು: ಔ ತ್ರಿಜ್ಯವನ್ನು ಹೊಂದಿರುವ 
ವೃತ್ತದಲ್ಲಿ ಅಳತೆಯ ಜ್ಯಾ ಒ೦ದು ಪರಿಧಿಯಲ್ಲಿ x ಕೋನವನ್ನು ಉಂಟುಮಾಡಿದರೆ, ಆಗಸ = 2Rsinx. 
ಲಘುಕೋನಗಳಾದ %, ೪ ಗಳು ನೀಡಲಾಗಿದ್ದು 0 <೪ <೫ < 7/2 ಇರಲಿ. 2 - 1 ಘಟಿಕ ತ್ರಿಜೃವಿರುವ ಒಂದು ವೃತ್ತವನ್ನು 
ರಚಿಸಿರಿ. ಚಿತ್ರ 4(೩) ಮತ್ತು (b) ಗಳನ್ನು ನೋಡಿ. 
(೩) ಯಲ್ಲಿ BD ಯು ವೃತ್ತದ ವ್ಯಾಸವಾಗಿದೆ ಮತ್ತು ಕೋನಗಳಾದ ,, ೪ ಗಳು ಪರಸ್ನರ ಮೇಲುವ್ಯಾಪಿಸದೆ ಪ್ರತ್ಯೇಕವಾಗಿವೆ. ಮೇಲೆ 
ತಿಳಿಸಿದ ರೇಖಾಗಣಿತ-ತ್ರಿಕೋನಮಿತಿ ಫಲಿತಾಂಶವನ್ನು ಬಳಸಿದಾಗ ನಮಗೆ ದೊರಕುವುಡೇನೆಂದರೆ: AB = cosx, BC = cosy, 
CD = siny, AD = sinx, AC = sin(x + y), BD = 1 ಆದ್ದರಿಂದ ಟಾಲೆಮಿಯ ಪ್ರಮೇಯದ ರೀತ್ಯಾ: 

sin(x + Yy) = sinxcosy + cosxsiny, 
ಹೀಗೆ ನಮಗೆ ಸಂಕಲನದ ಸೂತ್ರವು ದೊರಕಿತು. 


(b) ಯಲ್ಲಿ B€ ಯು ವೃತ್ತದ ವ್ಯಾಸವಾಗಿದೆ ಮತ್ತು ಕೋನಗಳಾದ x, ೪ ಗಳು ಪರಸ್ವರ ಮೇಲುವ್ಯಾಪಿಸಿವೆ. ಈಗ ನಮಗೆ 
ದೊರಕುವುದೇನೆಂದರೆ: AB = cosx, BC = 1,CD = siny, AD = sin(x —y), AC = sinx, BD = cosy. ಆದ್ದರಿಂದ 
ಟಾಲೆಮಿಯ ಪ್ರಮೇಯದ ರೀತ್ಯಾ: 

sinxcosy = cosxsiny + sin(X — Y), 
ಮತ್ತು ತತ್ಕಾರಣವಾಗಿ: 

sin(x — Yy) = sinxcosy — cosxsiny. 


ಹೀಗೆ ನಮಗೆ ವ್ಯವಕಲನದ ಸೂತ್ರವು ದೊರಕಿತು. 


ಅಟ್‌ ರೈಟ್‌ ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


59 


60 


(1) = (11): ೭ ಮತ್ತು 4 ಗಳನ್ನು ಅದಲುಬದಲಸಿ (1 - (11): b ಮತ್ತು ೭ ಗಳನ್ನು ಅದಲುಬದಲಸಿ 


ಚಿತ್ರ 5. ಕರ್ಣಗಳ ಉದ್ದಗಳನ್ನು ಕುರಿತು ಸೂತ್ರಗಳು 


ಬ್ರಹ್ಮಗುಪ್ತ - ಮಹಾವೀರ ಸರ್ವಸಮತ್ನಗಳು (ಐಡೆಂಟಿಟಿ) 


ಇಲ್ಲಿ ಮಂಡಿಸಿರುವ ಸೂತ್ರಗಳು ಚಕ್ರೀಯ ಚತುಷ್ಕೋನದ ಕರ್ಣಗಳ ಉದ್ದಗಳಾದ 1 ಮತ್ತು ೧ ಗಳ ಮೌಲ್ಯವನ್ನು ನೀಡುತ್ತವೆ; ಚಕ್ರೀಯ 
ಚತುಷ್ಕೋನದ ಭುಜಗಳನ್ನು a,b, c,d ಎಂದು ಗುರುತಿಸಲಾಗಿದ್ದು ಚಕ್ರೀಯ ರೀತಿಯು ॥,b,0,d ಕ್ರಮದಲ್ಲಿದೆ. ಚಿತ್ರ5(1) ನೋಡಿ. 
ಈ ಸೂತ್ರ ಗಳ ಸಾಧನೆಯು ಚೆರಗುಗೊಳಿಸುವಷ್ಟು ಷ್ಟು ಸರಳವಾಗಿವೆ; ಈ ಸೂತ್ರ ಗಳನ್ನು ಮೊದಲಿಗೆ ಬ್ರಹ್ಮಗುಪ್ಪರು 7ನೆಯ ಶತಮಾನದಲ್ಲೂ 
ಪುನಃ ಮಹಾವೀರರು 9ನೆಯ ಶತಮಾನದಲ್ಲೂ ಕಂಡುಹಿಡಿದರಾದರೂ, ಇವು 15ನೆಯ ಶತಮಾನದ ಗಣಿತಜ್ಞ ಪರಮೇಶ್ವರರ 
ಸಂಶೋಧನೆಗಳೆಂದೇ ಸಮ್ಮತವಾಗಿವೆ. 


ನಾವು 5(1) ರ ಮೇಲೆ ಎರಡು ಪ್ರತ್ಯೇಕ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮೂಲಕ ಚಿತ್ರಗಳು 5(11) ಮತ್ತು 5(11) ಅನ್ನು 
ಪಡೆಯುತ್ತೇವೆ. 5(11) ಅನ್ನು ಪಡೆಯಲು ನಾವು ಭುಜಗಳಾದ ೭ ಮತ್ತುಸ ಗಳನ್ನು ಅದಲುಬದಲಿಸುತ್ತೇವೆ (ಇದು Aಲ ಯ 
ಲಂಬಕೋನ ಛೇದಕದಲ್ಲಿ ರ ಅನ್ನು ಪ್ರತಿಬಿಂಬಿಸುವುದಕ್ಕೆ ಸಮವಾಗಿರುತ್ತದೆ). ಈ ಮೂಲಕ ರಚಿತವಾದ ಚತುಷ್ಠೋನದ ಭುಜಗಳು 
(ಇವು ಈಗಲೂ ಚಕ್ರೀಯವೇ ಆಗಿರುತ್ತವೆ) ೧, b, 4, ೭ ಕ್ರಮದಲ್ಲಿ ಇರುತ್ತವೆ ಹಾಗೂ ಕರ್ಣಗಳು ಮತ್ತು ॥ ಆಗಿರುತ್ತವೆ. (ಕರ್ಣ 
ಬದಲಾಗದೆ ಇರುತ್ತದೆ). 


5(111) ಅನ್ನು ಪಡೆಯಲು ನಾವು ಭುಜಗಳಾದ b ಮತ್ತು ೭ ಗಳನ್ನು ಅದಲುಬದಲಿಸುತ್ತೇವೆ (ಇದು BD ಯ ಲಂಬಕೋನ ಛೇದಕದಲ್ಲಿ 
C ಅನ್ನು ಪ್ರತಿಬಿಂಬಿಸುವುದಕ್ಕೆ ಸಮವಾಗಿರುತ್ತದೆ). ಈ ಮೂಲಕ ರಚಿತವಾದ ಚತುಷ್ಠೋನದ ಭಮಜಗಳು (ಇವು ಈಗಲೂ ಚಕ್ರೀಯವೇ 
ಆಗಿರುತ್ತವೆ a,c,b,d ಕ್ರಮದಲ್ಲಿ ಇರುತ್ತವೆ ಹಾಗೂ ಕರ್ಣಗಳು ಗ ಮತ್ತುಬ ಆಗಿರುತ್ತವೆ. (ಕರ್ಣ ೫ ಬದಲಾಗದೆ ಇರುತ್ತದೆ). ಇಲ್ಲಿ 
ಪ್ರಮುಖವಾದ ಅಂಶವೆಂದರೆ ಕರ್ಣಿ ೧೦' ಯು ಕರ್ಣ BD ನಷ್ಟೇ ಉದ್ದ ಇರುತ್ತದೆ. ಆದ್ದರಿಂದ ಈ ಸಮಾನವಾದ ಉದ್ದವನ್ನು 
ಸೂಚಿಸಲು ಒ ಚಿಹ್ನೆಯನ್ನು ಬಳಸಲಾಗಿದೆ. 


ಟಾಲೆಮಿಯ ಪ್ರಮೇಯವನ್ನು ಬಳಸುವುದರ ಮೂಲಕ, ನಮಗೆ ಈ ಕೆಳಕಂಡ ಮೂರು ಸಂಬಂಧಗಳು ದೊರಕುತ್ತವೆ : 
mn = ac + bd, 


mu = ad + bc, 


ಅಟ್‌ ರೈಟ್‌ ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


nu = ab + cd. 
ಕಡೆಯ ಸಮೀಕರಣಗಳು ನಮಗೆ ಈ ಕೆಳಕಂಡ ಸಮೀಕರಣವನ್ನು ನೀಡುತ್ತವೆ : 


m ad+bc 


nn abycd 


ಇದನ್ನು ಮೊದಲ ಸಮೀಕರಣದೊಂದಿಗೆ ಜೋಡಿಸಿದರೆ ನಮಗೆ ಈ ಕೆಳಕಂಡ ಬ್ರಹ್ಮಗುಪ್ತ-ಮಹಾವೀರ ನಿತ್ಯಸಮೀಕರಣವು 
ದೊರಕುತ್ತದೆ: 

(ac + bd) (ad + bc) _ad+bc 
= ab + cd “ab+cd 


ಈ ರೀತಿಯಲ್ಲಿ ನಾವು ಕರ್ಣಗಳ ಉದ್ದವನ್ನು ನೀಡುವಂತಹ ಸೂತ್ರವನ್ನು ಕಂಡುಕೊಂಡೆವು. ಸಮೀಕರಣ 


m? 2 


1 


m ad+bc 


n _ab+cd 
ಅನ್ನು ಕೆಲವೊಮ್ಮೆ ಹಾಲೆಮಿಯ ಪ್ರಮೇಯದ ಅನುಪಾತ ರೂಪಎಂದೂ ಕರೆಯಲಾಗುತ್ತದೆ. 


ಆಕರಗಳು 


1. ಎ. ಬೋಗೋಮೊಲ್ಲಿ, “ಪ್ರಾಬ್ಲಮ್ಸ್‌ ಧೀರಮ್‌” ಫ್ರಂ ಇಂಟಿರಾಕ್ಷಿವ್‌ ಮ್ಯಾೂಥಮ್ಮೂಟಿಕ್ಟ್‌ ಮಿಸೆಲೆನಿ ಅಂಡ್‌ ಪದುಲ್ಮ್‌ 
http://www.cut-the-knot.org/proofs/ptolemy.shtml, ಪ್ರವೇಶಿಸಿದ್ದು 03 ಸೆಪ್ಟೆಂಬರ್‌, 2016 


2. ಎ. ಬೋಗೋಮೊಲ್ಸಿ “ಬ್ರಹ್ಮಗುಷಪ್ತ-ಮಹಾವೀರ ಐಡೆಂಟಟೀಸ್‌” ಪ್ರಂ ಇಂಟರಾಕ್ಟಿವ್‌ ಮ್ಯಾಥಮ್ಯಾಟಿಕ್ಸ್‌ ಮಿಸೆಲೆನಿ ಅಂಡ್‌ 
ಪರುಲ್ಕ್‌ http://www.cut-the-knot.org/proofs/PtolemyDiagonals.shtml, ಪ್ರವೇಶಿಸಿದ್ದು 08 ಹ&ಿಸೆಂಬರ್‌, 
2016 


3. ಟೋಲೆಮೀಸ್‌ ಧೀರಮ್‌, https:/ /en.wikipedia.org/wiki/Ptolemy’s_theorem 


ಶೈಲೇಶ್‌ ಶಿರಾಲಿಯವರು ಪುಣೆಯ ಸಹ್ಯಾದ್ರಿ ಶಾಲೆ (ಕೆಎಫ್‌ಐ) ನ ನಿರ್ದೇಶಕರು ಮತ್ತು ಪ್ರಾಂಶುಪಾಲರಾಗಿ 
ಮತ್ತು ರಿಷಿವ್ಯಾಲಿ ಸ್ಕೂಲ್‌ (ಆಂಧ್ರಪ್ರದೇಶ) ನ ಸಮುದಾಯ ಗಣಿತ ಕೇಂದ್ರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 
ಅವರು ಭಾರತದ ಮ್ಯಾಥ್‌ ಒಲಿಂಪಿಯಾಡ್‌ ಮೂಮೆಂಟೌನಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಹಲವಾರು 
ಗಣಿತದ ಪುಸ್ತಕಗಳನ್ನು ಬರೆದಿರುವ ಶ್ರೀಯುತರು ಅಟ್‌ ರ್ವೆಟ್‌ ಆ್ಕಂಗಲ್ಸ್‌ ಪತ್ರಿಕೆಯ ಸಂಪಾದಕರಾಗಿ ಸೇವೆ 
ಸಲ್ಲಿಸುತ್ತಿದ್ದಾರೆ. ಅವರ ಸಂಪಕ ಕೊಂಡಿ: shailesh.shirali@gmail.com. 

ಅನುವಾದ : ಎನ್‌. ರಾಮನಾಥ್‌ 


ಅಟ್‌ ರೈಟ್‌ ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


